ಇ. 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 


201 

ಶ್ರೀ ಮಹಾಂತೇಶ ಮ. ಕವಟಗಿಮಠ 
ಸಾರಿಗೆ ಸಚಿವರು 

18-07-2019 


ಪ್ರಶ್ನೆ 


ಉತ್ತರ 


ರಾವ್ಕನಕ್ಸ ಎರಡರನ್ನ ಇನವಾರ ಗಾ 
ರವಿವಾರ ಸರ್ಕಾರಿ ರಜಾ ಸಮಯದಲ್ಲಿ 
ಸರ್ಕಾರಿ ನೌಕರರು ಮತ್ತು ಸಾರ್ವಜನಿಕರು 


ತಮ್ಮ" ತಮ್ಮ ಊರುಗಳಿಗೆ . ಪ್ರಯಾಣ | 


ಮಾಡುತ್ತಿದ್ದು ಈ ಸಂದರ್ಭದಲ್ಲಿ ಖಾಸಗಿ 


} ಸಾರಿಗೆ" ಸಂಸ್ಥೆಯವರು ಸಾಮಾನ್ಯ 'ದರಕ್ಕಿಂತಲೂ 


ದುಪ್ಪಟ್ಟು ಚಾರ್ಟ್‌ ಮಾಡುವುದು ' ಸರ್ಕಾರದ 
ಗಮನಕ್ಕೆ' ಬಂದಿದೆಯೇ: 


ಹೌದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಖಾಸಗಿಯವರಲ್ಲದೇ ಸರ್ಕಾರಿ ಸ್ವಾಮ್ಮದ 
ಕೆ.ಎಸ್‌.ಆರ್‌.ಟೆ.ಸಿಯಲ್ಲಿಯೂ ಕೂಡ ಟಿಕೆಟ್‌ನ 
ಬೆಲೆ ಏರಿಸುತ್ತಿರುವುದು ಸಾರ್ವಜವಿಕರಲ್ಲಿ 
ಆತಂಕ ಉಂಟುಮಾಡಿರುವುದರ ಬಗ್ಗೆ 
ಸರ್ಕಾರದ ನಿಲುವೇನು: 


| ಸಾರ್ವಜನಿಕ 


ವಿಧಿಸಲಾಗುತ್ತಿದೆ. 


ರಾಜ್ಯ ಸಾರಿಗೆ ಸಂಸ್ಥೆಗಳು ``ಮಧ್ಯಮ ಮತ್ತು 
ಕೆಳವರ್ಗದ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ 
ಪ್ರಯಾಣಿಸುವ ವೇಗದೂತ ಮತ್ತು ಸಾಮಾನ್ಯ 
ದರ್ಜೆಯ ಸಾರಿಗೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಮತ್ತು 
ಸರ್ಕಾರಿ ರಜೆ ದಿನಗಳಲ್ಲಿ" ಹೆಚ್ಚಿನ ಪ್ರಯಾಣ ದರ 


ವಿಧಿಸುತ್ತಿರುವುದಿಲ್ಲ. 


. ಅದರೆ, ಪ್ರತಿಷ್ಠಿತ ಸಾರಿಗೆಗಳಲ್ಲಿ ಮಾತ್ರ ವಾರಾಂತ್ಯ 

ದಿನಗಳಂದು ಶೇ.10 ರಷ್ಟು ಮತ್ತು ಹಬ್ಬ ಜಾತ್ರೆ 
ದಿನಗಳಲ್ಲಿ ಕಾರ್ಯಾಚರಣೆ ಮಾಡುವ 
ವಿಶೇಷ/ಹೆಚ್ಚುವರಿ ಸಾರಿಗೆಗಳಲ್ಲಿ ಮಾತ್ರ ಶೇ.20 ರಷ್ಟು 
ಹೆಚ್ಚುವರಿ ಪ್ರಯಾಣ ದರವನ್ನು ವಿಧಿಸಲಾಗುತ್ತಿದೆ. 


ಈ ರೀತಿ ಕಾರ್ಯಾಚರಿಸುವ ವಿಶೇಷ/ಹೆಚ್ಚುವರಿ 


-ಸಾರಿಗೆಗಳಲ್ಲಿ ಏಕಮುಖ (0೦೧ wy) ಸಂಚಾರ 
"| ಒತ್ತೆಡವಿರುವುದರಿಂದ, ವಿರುದ್ಧ "ದಿಕ್ಕಿನಿಂದ 


ವಾಹನಗಳನ್ನು ವಿರಳ ಪ್ರಯಾಣಿಕರಿಂದಾಗಿ 


| ಖಾಲಿಯಾಗಿ ಆಚರಣೆ ಮಾಡಬೇಕಾಗುತ್ತದೆ. 


ಇದರಿಂದಾಗಿ ನಿಗಮಕ್ಕೆ ನಷ್ಟವಾಗುತ್ತದೆ. ಆದುದರಿಂದ 
ಪ್ರಯಾಣಿಕರ ಹಿತಾಸಕ್ತಿಯನ್ನು 
ಗಮವನದಲ್ಲಿರಿಸಿಕೊರಿಡು ಅವರಿಗೆ ಹೆಚ್ಚಿನ 
ಹೊರೆಯಾಗದಂತೆ ವಿಶೇಷ/ಹೆಚ್ಚುವರಿ ಸಾರಿಗೆಗಳಲ್ಲಿ 
ಮಾತ್ರ ಶೇ.20 ರಷ್ಟು ಹೆಚ್ಚುವರಿ ಪ್ರಯಾಣದರವನ್ನು 


2- 


ಇ ರೀತ ಪಬ್ಬ-ಪರದನೆಗಳಲ್ಲಿ ಪ್ರಯಾಣಿಕರಿಗೆ 


ಆಗುತ್ತಿರುವ ಸುಲಿಗೆ ನಿಲ್ಲಿಸಲು : ಸರ್ಕಾರ 
ಮುಂಬರುವ ದಿನಗಳಲ್ಲಿ ಏನು ಕ್ರಮ 


ಕೈಗೊಳ್ಳಲಿದೆ? (ವಿವರ ನೀಡುವುದು) 


ಎನಸಂದನ ಇ ಹವ ಹಾವ್ಯರಾ 
ದಿನ/ದಿನಗಳಲ್ಲಿ ಅಥವಾ ಹಬ್ಬ. ಜಾತ್ರೆ ವಾರಾಂತ್ಯ 
ದಿನಗಳಲ್ಲಿ ಪ್ರಸ್ತುತ ವಿಧಿಸುತ್ತಿರುವ ದರಕ್ಕಿಂತ ಎರಡು ಪಟ್ಟು 


ಹೆಚ್ಚಾಗದಂತೆ ಪ್ರಯಾಣ 'ದರ ವಿಧಿಸಲು 
ಅವಕಾಶವಿರುತ್ತದೆ. 

ಸಾರ್ವಜನಿಕ ಪ್ರಯಾಣಿಕರ ಹಿತಾಸಕ್ತಿಯನ್ನು 
ಗಮನದಲ್ಲಿರಿಸಿಕೊಂಡು ಅವರಿಗೆ" ಹೆಚ್ಚಿನ 
ಹೊರೆಯಾಗದಂತೆ ಹಬ್ಬ ಹರಿದಿನ ಮತ್ತು ರಜೆ ದಿನಗಳಲ್ಲಿ 
ಸಂಸ್ಥೆಯಿಂದ ಕಾರ್ಯಾಚರಣೆ ಮಾಡುವ |: 
ವಿಶೇಷ/ಹೆಚ್ಚುವರಿ , ಸಾರಿಗೆಗಳಲ್ಲಿ ಮಾತ್ರ ಹೆಚ್ಚುವರಿ 


ಪ್ರಯಾಣ. ದರವನ್ನು ವಿಧಿಸಲಾಗುತ್ತಿದೆ. 


ಸರ್ಕಾರವು ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ 
ದರವನ್ನು ಪ್ರಯಾಣಿಕರಿಂದ ವಸೂಲು ಮಾಡಬಾರದೆಂದು 
ಖಾಸಗಿ ಪ್ರವರ್ತಕರಿಗೆ ಮತ್ತು” ಸಾರಿಗೆ ಸಂಸ್ಥೆಗಳಿಗೆ 


ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಒಂದು ವೇಳೆ 
ವಸೂಲು ಮಾಡುತ್ತಿರುವುದು ಕಂಡು ` ಬಂದಲ್ಲಿ, 
ರಹದಾರಿಗಳ 'ಮೇಲೆ ಕಾನೂನು ರೀತ್ಯ ಕಮ 
ಕೈಗೊಳ್ಳಲಾಗುತ್ತಿದೆ. 
p ಲ್ಲ En 
ಸಂಖ್ಯೆ: ಟಿಡಿ 38 ಟಿಸಿಕ್ಕೂ 2019 
(ಡಿ.ಸಿ.ತಮ್ಮಣ್ಣ) 


ಸಾರಿಗೆ ಸಚಿವರು 


